ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ಪೊಲೀಸ್‌ ಇಲಾಖೆಯ ವಿವಿಧ ಹುದ್ದೆಗಳ ಭರ್ತಿ ಬಗ್ಗೆ 
ಶ್ರೀ ಮರಿತಿಚ್ಛೇಗೌಡ(ಶಿಕ್ಷಕರ ಕ್ಷೇತ್ರ) - 
486 (539) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯದಲ್ಲಿ ಖಾಲಿ ಇರುವ ಪೊಲೀಸ್‌ ಪೇದೆ, ಮುಖ್ಯಪೇದೆ, ಎ.ಎಸ್‌.ಐ. ಸಬ್‌ ಇನ್‌ಸ್‌ಪೆಕ್ಟರ್‌ ಹಾಗೂ ಮಹಿಳಾ ಪೇದೆಗಳ 
ಸಂಖ್ಯೆ ಎಷ್ಟು; (ಸಿವಿಲ್‌, ಸಿ.ಎ.ಆರ್‌/ಡಿ.ಎ.ಆರ್‌, ಕೆ.ಎಸ್‌.ಆರ್‌.ಪಿ, ಕೆ.ಐ.ಎಸ್‌.ಎಸ್‌. ಪ್ರತ್ಯೇಕವಾಗಿ ವಿವರಗಳನ್ನು ನೀಡುವುದು) 


(ಆ) ಎಷ್ಟು ಸಮಯದಿಂದ ಸದರಿ ಹುದ್ದೆಗಳು ಖಾಲಿ ಇವೆ; 
(ಇ) ಇವುಗಳನ್ನು ಭರ್ತಿ ಮಾಡದಿರಲು ಕಾರಣಗಳೇನು; 
(ಈ) ಸದರಿ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಅನುಸರಿಸುತ್ತಿರುವ ಮಾನದಂಡಗಳೇನು; 


(ಉ) ಯಾವ ಕಾಲಮಿತಿಯಲ್ಲಿ ಸದರಿ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು? 


